CPMG/ KA/ BG-GPO/13/ 2003-2005 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೨, ೨೦೦೩ (ಆಶ್ವಯುಜ ೧೦, ಶಕ ವರ್ಷ ೧೯೨೫) 





ಸಂಚಿಕೆ ೪೦ 


ಭಾಗ-೪-ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಹರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು 
ರಾಜ್ಮಾಂಗದ ಮೇರೆಗೆ ರಾಜಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ನಾಯಾಲಯವು ಮಾಡಿದ ನಿಯಮಗಳು 


ಕಂದಾಯ ಸಚಿವಾಲಯ 


ಅಧಿಸೂಚನೆ ಸಂಖ್ಯೆ: ಕಂಇ 156 ಟಿಆರ್‌ಎಂ 2002 ಬೆಂಗಳೂರು, ದಿನಾಂಕ: 13ನೇ ಆಗಸ್ಟ್‌ 2003 

ಕರ್ನಾಟಕ ಭೂ ಕಂದಾಯ ನಿಯಮಾವಳಿ 1966 ನಿಯಮ 147ನೇ (ಸಿ) ರೊಡನೆ ಓದಲಾದ ಕರ್ನಾಟಕ ಭೂ ಕಂದಾಯ 
ಅಧಿನಿಯಮ 1964ರ 194ನೆಯ ಪ್ರಕರಣದ (1ನೇ ಉಪಪ್ರಕರಣದ (2ನೇ ಬಾಬಿನಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಕಾರವಾರ ಜಿಲ್ಲೆಯ ಶಿರಸಿ ತಾಲ್ಲೂಕಿನ ಈ ಕೆಳಗೆ ನಮೂದಿಸಿರುವ ಒಟ್ಟು 226 ಗ್ರಾಮಗಳಲ್ಲಿ 2001-02ನೇ ಸಾಲಿನಲ್ಲಿ ಸಾಕಷ್ಟು 
ಮಳೆಯಾಗದೇ ಬೆಳೆಗಳು ಕಡಿಮೆ ಪ್ರಮಾಣದಲ್ಲಿ ಬೆಳೆದಿರುವುದರಿಂದ 98 ಗ್ರಾಮಗಳಲ್ಲಿ ಪ್ರತಿ ಎಕರೆಗೆ ಸರಾಸರಿ ಉತ್ಪತ್ತಿಯು ಶೇಕಡ 
25ಕ್ಕಿಂತ ಕಡಿಮೆ ಇದ್ದುದರಿಂದ ಪೂರ್ಣ ಭೂಕಂದಾಯ ಹಾಗೂ 133 ಗ್ರಾಮಗಳಲ್ಲಿ ಶೇಕಡ 25ಕ್ಕಿಂತ ಹೆಚ್ಚು, ಶೇಕಡ 50ಕ್ಕಿಂತ ಕಡಿಮೆ 
ಇದ್ದುದರಿಂದ ಅರ್ಧದಷ್ಟು ಭೂ ಕಂದಾಯ ಒಟ್ಟು ರೂ. 1,87,126.08 (ರೂಪಾಯಿ ಒಂದು ಲಕ್ಷದ ಎಂಭತ್ತ ಏಳು ಸಾವಿರದ ನೂರ 
ಇಪ್ಪತ್ತ ಆರು ಮತ್ತು ಪೈಸೆ ಎಂಟು ಮಾತ್ರ) ಗಳನ್ನು ಕರ್ನಾಟಕ ಸರ್ಕಾರವು ಮನ್ನಾ ಮಾಡಿದೆ. 





















































ಕ್ರ. ಗ್ರಾಮಗಳ ಹೆಸರು ಶೇಕಡ ಬೆಳೆ ಇಳುವರಿ ನಿಗದಿಪಡಿಸಿದ ಭೂ ಮನ್ನಾ ಮಾಡಿದ ಭೂ 
ಸಂ. ಪ್ರಮಾಣ ಕಂದಾಯ ಕಂದಾಯ 
1 2 3 4 5 
1. | ಬನವಾಸಿ 20 4319.85 4319.85 
2. ನರೂರ 19 3185.44 3185.44 
3. ತಿಗಣಿ 19 3332.13 3332.13 
4. ಅಜ್ಜರಣಿ 20 2187.18 2187.18 
5. ಕಡಗೋಡ 22 1435.38 1435.38 
6. | ಗುಡ್ಡಾಪುರ 23 2068.39 2068.39 
7. ಕಂತ್ರಾಜಿ 23 3296.21 3296.21 
8. | ಮದುರವಳ್ಳಿ 21 1805.36 1805.36 
9. | ಹಾಡಲಗಿ 23 1608.28 1608.28 
10. | ಅಂಡಗಿ 22 1746.29 1746.29 





( ೮೨೫ ) 















































































































































೮೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ಭಾಗ - ೪-ಎ 
1 2 3 4 5 
11. | ಕಲಕರಡಿ 22 1134.73 1134.73 
12. | ಭಾಸಿ 22 2396.20 2396.20 
13. | ಮುಗವಳ್ಳಿ 23 1101.52 1101.52 
14. | ಕಲಕೊಪ್ಪ 23 276.58 276.58 
15. | ಚಿಕ್ಕದೊಗಲಿ 22 328.21 328.21 
16. | ಬೆಂಗಳೆ 23 2275.28 2275.28 
17. | ನವಣಗೇರಿ 23 547.22 547.22 
18. | ಸುಗಾವಿ 22 1690.82 1690.82 
19. ಕಲ್ಲುಂಡಿಕೊಪ್ಪ 22 391.19 391.19 
20. | ವಡ್ಡಿನಕೊಪ್ಪ 22 565.59 565.59 
21. | ಹಲಸಿನಕೊಪ್ಪ 22 70.64 70.64 
22. | ಬಿದಳ್ಳಿ 22 731.13 731.13 
23. | ಮಾಡನಕೇರಿ 22 505.91 505.91 
24. | ಕಂಡ್ರಾಜೆ 22 947.22 947.22 
25. ಹಲಗದ್ದೆ 23 987.98 987.98 
26. | ಮುಗುಂಡಿ 23 3590.19 3590.19 
27. | ಗಡಗೇರಿ 22 811.23 811.23 
28. | ಮುಗಿಲಕೊಪ್ಪ 21 260.32 260.32 
29. | ಕ್ಯಾದಗಿಕೊಪ್ಪ 17 338.69 338.69 
30. | ಉಂಚಳ್ಳಿ 23 679.22 679.22 
31. | ಉಂಬಳೇಕೊಪ್ಪ 23 797.96 797.96 
32. | ಉಪಳೇಕೊಪ್ಪ 23 450.75 450.75 
33. | ಕಾನಕೊಪ್ಪ 23 441.24 441.24 
34. | ಕಲ್ಲಿ 23 556.69 556.69 
35. | ಕಬ್ಬೆ 23 728.86 728.86 
36. | ಕೊಪ್ಪ 23 698.41 698.41 
37. | ಕೆರೆಕೊಪ್ಪ 23 538.03 538.03 
38. | ಸಹಸ್ರಾಳ್ಳಿ 23 368.80 368.80 
39. | ಕೋಗೋಡ 22 300.40 300.40 
40. | ಗೋಳಿಕಟ್ಟಾ 22 340.12 349.13 
41. ಸೋಮನಳ್ಳಿ 23 472.82 472.82 
42. ಮುಂಡನೇನಳ್ಳಿ 22 312.30 312.30 
43. | ಬದನಗೋಡ 23 3426.90 3426.90 
44. | ದನಗನಹಳ್ಳಿ 23 2551.22 2551.22 
45. ಬೆಳ್ಳನಕೇರಿ 23 1437.72 1437.72 
46. | ಕುಪಗಡ್ಡೆ 22 2573.58 2573.58 
47. | ಕಾಳಂಜಿ 22 1801.31 1801.31 
48. | ಕೋಟೆಕೊಪ್ಪ 23 430.59 430.59 
49. | ಬಂಕನಾಳ 20 965.23 965.23 
50. | ಉಮಡಿ 23 328.18 328.18 
51. | ಮತ್ತಿಹಳ್ಳಿ 23 545.19 545.19 
52. | ಫಾರ್ಶಿ 23 129.74 129.74 
53. | ಕಿರವತ್ತಿ 22 1552.98 1552.98 
54. ಹೆಬ್ಬತ್ತಿ 22 3148.48 3148.48 

































































































































































ಭಾಗ - ೪-ಎ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ೮೨೭ 

1 2 3 4 5 
55. ಸಂತೊಳ್ಳಿ 23 1469.34 1469.34 
56. | ವದ್ದಲ 23 2053.62 2053.62 
57. | ಬೀಳೂರ 22 995.31 995.31 
58. | ಗೋಣೂರ 12 1883.07 1883.07 
59. | ಮಾಳಂಜಿ 22 1837.60 1837.60 
60. | ಗೋಣಗಟ್ಟಾ 22 895.07 895.07 
61. | ಕುಪ್ಪಳ್ಳಿ 23 705.92 705.92 
62. | ಹೆಬ್ಬಳ್ಳಿ 23 1168.50 1168.50 
63. ಹಳ್ಳಿಕೊಪ್ಪ 23 435.26 435.26 
64. | ಮಳಗಾಂವ 23 2190.65 2190.65 
65. | ಬಿಸ್ಪಕೊಪ್ಪ 18 1050.47 1050.47 
66. | ಎಕ್ಕಂಬ 22 626.60 626.60 
67. | ಉಳ್ಳಾಲ 21 913.02 913.02 
68. | ಅನಗೋಡಕೊಪ್ಪ 20 659.53 659.53 
69. | ಅದ್ದಳ್ಳಿ 20 2030.65 2030.65 
70. | ಬಿಳಗಿ 21 886.10 886.10 
71. | ಶಿವಳ್ಳಿ 21 1774.97 1774.97 
72. | ಹುಡೇಲಕೊಪ್ಪ 21 470.08 470.08 
73. | ವಡಗೇರಿ 17 304.80 304.80 
74. ಮುಡೇಬೈಲ 20 211.29 211.29 
75. | ಹೊಸ್ತೋಟ 24 808.29 808.29 
76. | ಅಡಳ್ಳಿ 18 1026.34 1026.34 
77. | ಮಂಜಗುಣಿ 24 808.01 808.01 
78. | ತೆಪ್ಪಾರ 21 1346.10 1346.10 
79. | ದೇವನಳ್ಳಿ 25 1913.83 1913.83 
80. | ಬಣಗಾಂವ 24 1720.84 1720.84 
81. |ಹೆಬ್ರೆ 23 2010.57 2010.57 
82. | ಕೂರ್ಸೆ 18 1220.05 1220.05 
83. | ಬಂಡಲ 21 829.89 829.89 
84. | ಹಂತಗಾರ 22 1013.52 1013.52 
85. ಜಡ್ಡಿಗದ್ದೆ 19 206.82 206.82 
86. | ನೀಲಕಣಿ 19 302.60 302.60 
87. | ಕುದ್ರಗೋಡ 19 728.13 728.13 
88. ದೊಡಳ್ಳಿ 24 782.62 782.62 
89. | ಲಂಡಕನಳ್ಳಿ 24 720.52 720.52 
90. | ಶಿರಸಿಮಕ್ಕಿ 23 1959.41 1959.41 
91. | ಬೆಟಕೊಪ್ಪ 22 1004.70 1004.70 
92. | ಮುಂಡಗೇಸರ 24 1142.84 1142.84 
93. | ಬಿಸ್ಪಕೊಪ್ಪ 24 1485.09 1485.09 
1. | ಸಂಪಖಂಡ 33 1333.71 666.85 
2. | ಜಾನನ್ರೆ 30 1809.65 904.82 
3. (|ಕುಕ್ರಿ 33 936.09 468.04 
4. |ಹಣಗಾರ 30 276.72 138.36 
5. ಬಲವಳ್ಳಿ 33 2092.86 1046.43 

































































































































































೮೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ಭಾಗ - ೪-ಎ 
1 2 3 4 5 
6. ಕೂಗ್ರೆಮನೆ 24 382.84 191.92 
7. ಕೊಂಡಲಗಿ 30 456.21 228.10 
8. ನೆಗ್ಗು 27 1752.93 876.46 
9. ಹಲ್ಲುಸರ್ಗಿ 32 312.85 156.42 
10. | ಬೊಮವಳ್ಳಿ 30 508.76 254.38 
11. | ತಟಗುಣಿ 33 1099.73 549.86 
12. | ನೇರುವಳ್ಳಿ 34 741.99 357.49 
13. | ಕೊಗೀಬೈಲ 30 1213.69 606.84 
14. | ಮತ್ತಿಗಾರ 30 2119.78 1059.89 
15. | ತುಡುಗುಣಿ 33 1788.03 894.01 
16. | ಕಳೂಗಾರ 30 352.24 176.12 
17. | ಕಲ್ಲಳ್ಳಿ 37 1869.45 934.72 
18. | ಹನುಮಂತಿ 25 525.90 262.95 
19. | ಹೊತನನಜಾನನೆ 27 400.93 200.46 
20. | ಹುಣಸೆಕೊಪ್ಪ 30 1634.72 817.36 
21. | ಹೊತ್ತೋಟ 32 1711.49 855.74 
22. | ಊರತೋಟ 32 2715.52 1357.76 
23. | ಬೊಪ್ಪನಳ್ಳಿ 30 908.43 454.21 
24. | ಕಳವೆ 33 1409.58 704.79 
25. | ಯಚಡಿ 30 1305.07 652.53 
26. | ಸಣ್ಣಳ್ಳಿ 30 1506.83 753.41 
27. | ಕಂಬಿಗಾರ 35 1334.63 667.31 
28. | ಕಾನಳ್ಳಿ 32 823.02 411.51 
29. ಹೆಗ್ಗಾರ 29 484.88 242.43 
30. | ನವಿಲಗಾರ 30 1250.52 625.26 
31. | ಶಿವಳ್ಳಿ 36 3145.24 1572.62 
32. ಹಕ್ಕಿಗದ್ದೆ 33 521.41 260.70 
33. ಓಣಗದ್ದೆ 30 1192.63 596.31 
34. | ಮೂಡಗಾರ 35 766.42 383.21 
35. ಕೊಟ್ಟಿಗೆಹಳ್ಳಿ 33 844.32 422.16 
36. | ಶಿವಗಾಂವ 36 2167.91 1083.95 
37. | ದೇವನಮನೆ 30 449.03 224.51 
38. | ಸರಗುಪ್ಪ 27 1085.00 542.50 
39. | ಕೆಳಗಿನಕೇರಿ 33 1772.64 886.32 
40. | ಮುಂಡಗನಮನೆ 32 2660.02 1330.01 
41. | ದೇವಿಮನೆ 27 400.81 200.40 
42. | ಬಡಗಿ 27 910.95 455.47 
43. | ಹೊಸೂರ 30 175.84 87.92 
44, | ಹಂಚರಟ 32 1024.76 512.38 
45. | ಹಾರೇಹುಲಿಕಲ್‌ 34 1268.67 684.34 
46. | ಬಕ್ಕಳ 34 1454.67 727.34 
47. |ನಕ್ಷೆ 34 1005.31 502.66 
48. | ಕೊಪ್ಪ 25 1115.10 557.05 
49. | ಇಟಗುಳಿ 26 1218.28 609.14 

































































































































































ಭಾಗ - ೪-ಎ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ೮೨೯ 
1 2 3 4 5 
50. | ಕರ್ಜಗಿಮನೆ 31 164.87 82.44 
51. | ಬಾಳೆಗದ್ದೆ 34 1531.66 765.83 
52. | ದೇವರಕೊಪ್ಪ 32 295.50 147.75 
53. | ಅಂದಳ್ಳಿ 31 795.06 379.53 
54. | ಹಾರೇಪಾಲ 34 1511.46 755.73 
55. | ಪುಟ್ಟನಮನೆ 34 1529.78 764.89 
56. | ಮೇಲಿನ ಓಣಿಕೇರಿ 31 1096.02 548.01 
57. | ಕೆಳಗಿನ ಓಣಿಕೇರಿ 29 1013.21 506.61 
58. | ಶಿಂಗನಹಳ್ಳಿ 26 728.72 364.36 
59. | ಕೋಳಿಗಾರ 26 1988.60 994.30 
60. | ಶೀಗೇಹಳ್ಳಿ 31 1706.75 853.38 
61. | ಮೋದೂರ 29 310.18 155.09 
62. | ಕಡಬಾಳ 32 1019.03 1009.52 
63. ಬೈರುಂಬೆ 31 1194.21 597.10 
64. | ಅಗಸಾಲ 29 1908.20 954.10 
65. | ಬೊಮನ್ನಳ್ಳಿ 31 1701.14 850.57 
66. | ಸದಾಶಿವಳ್ಳಿ 31 3196.49 1598.25 
67. | ಗೋಳಿಕೊಪ್ಪ 32 325.22 162.61 
68. | ಬೆಳಲೆ 29 620.97 310.49 
69. | ಅರಸಾಪುರ 29 764.59 382.30 
70. | ಹುಳಗೋಳ 31 2209.67 1104.84 
71. | ಮಲೇನಳ್ಳಿ 25 321.68 160.84 
72. | ದಾಸನಗದ್ದೆ 28 74.68 37.34 
73. | ಸಾಲ್ಕಣಿ 31 833.42 416.71 
74. | ತಟ್ಟೀಸರ 29 895.89 447.95 
75. | ಮುರೇಗಾರ 26 845.44 422.72 
76. | ಮಣದೂರ 25 1760.42 880.21 
77. | ನೈಗಾರ 25 1525.45 762.73 
78. | ಸೊಂದಾ 34 2337.06 1168.53 
79. | ಮಠದೇವಳ 31 1721.12 860.56 
80. | ಔಡಾಳ 31 590.96 295.48 
81. ಮೊಗದ್ದೆ 36 471.27 235.64 
82. | ಕೋಡಿಗಾರ 26 547.83 273.92 
83. | ಮೆಣಸಿ 31 1600.07 800.03 
84. | ಕೊಡ್ಡಗದ್ದೆ 28 1680.97 840.48 
85. | ಬಾಳೆಕಾಯಿಮನೆ 28 1089.44 544.72 
86. | ಸೊಣಗಿನಮನೆ 28 1593.37 796.68 
87. | ಕಲಗದ್ದೆ ಕಂಚಿಗದ್ದೆ 31 977.00 488.50 
88. | ವಾನಳ್ಳಿ 29 742.33 371.16 
89. | ಗುರುವಳ್ಳಿ 31 1429.50 714.75 
90. | ಗೋಣಸರ 32 1263.60 631.80 
91. | ಕಾನಮುಸ್ಥಿ 32 570.02 285.01 
92. | ಕಕ್ಕಳ್ಳಿ 31 885.25 442.62 
93. ಮುಸ್ಕಿ 28 1283.01 641.50 







































































































































































೮೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ಭಾಗ - ೪-ಎ 
94 | ಶಿರಗುಣಿ 29 469.22 234.61 
95. | ದೋರಣಗಿರಿ 29 691.57 345.78 
96. | ಆಚನಳ್ಳಿ 28 653.05 326.97 
97. | ಬಚಗಾಂವ 34 1241.92 620.96 
98. | ಹುಸರಿ 32 1419.00 709.50 
99. | ನುರ್ಕಲಕೊಪ್ಪ 30 635.73 317.86 
100. | ಸೋಮನಳ್ಳಿ 35 661.28 330.64 
101. | ನರೇಬೈಲ 32 920.36 460.18 
102. ಬ್ಯಾಗದ್ದೆ 30 568.31 284.15 
103. | ಚಿಪಗಿ 32 1169.57 584.78 
104. | ಕಾನಗೋಡ 33 1618.69 809.34 
105. | ಅಂಬ್ಲಿಹೊಂಡ 31 462.84 231.42 
106. | ಮಸೀಗದ್ದೆ 32 1903.06 951.53 
107. | ಅಜ್ಜೀಬಳ 34 1336.59 668.29 
108. | ಕರೂರ 33 148.58 74.29 
109. | ಹನ್ನೊಂದು ಗುಡ್ಡೆ 32 144.34 72.17 
110. | ಜಾಗನಳ್ಳಿ 31 806.87 403.43 
111. | ಬಾಳಗಾರ 34 590.65 345.17 
112. | ಹೀಪನಳ್ಳಿ 32 914.59 457.29 
113. | ಹೆಡಿಗೆಮನೆ 30 628.31 314.15 
114. | ಸಂಕದ ಮನೆ 30 126.34 63.17 
115. | ಬೆಳಲಮನೆ 31 243.13 121.56 
116. | ಕಲಗಾರ 32 758.88 370.44 
117. | ಮಣಜವಳ್ಳಿ 25 1628.11 814.05 
118. | ಕುಳವೆ 34 1459.97 729.98 
119. | ಪಡಗೇರಿ 32 998.54 499.27 
120. | ಬರೂರು 34 1183.50 591.75 
121. ತೆರಕನಹಳ್ಳಿ 33 2068.47 1034.23 
122. | ಕಾಗೇರಿ 33 1529.80 764.90 
123. | ಗಡಿಹಳ್ಳಿ 32 556.54 278.27 
124. | ಇಸಳೂರು 34 1286.38 643.19 
125. | ಗೌಡಳ್ಳಿ 28 515.40 257.70 
126. | ಬೊಪ್ಪನಳ್ಳಿ 33 1318.16 659.08 
127. | ಸಣ್ಣಕೇರಿ 31 1186.77 593.38 
128. | ಹುಲಿದೇವನಸರ 34 1151.47 575.73 
129. | ಪುರ 32 375.46 187.73 
130. | ಕಲ್ಕುಣಿ 32 1241.43 620.71 
131. | ಕರಸುಳ್ಳಿ 32 847.46 423.73 
132. | ಯಡಳ್ಳಿ 32 1353.76 676.88 
133. | ಶಿರಸಿ 32 1185.83 592.91 

ಒಟ್ಟು 187126.08 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1012 ಎನ್‌. ಎಂ. ನೀಲಕಂಠ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂ ಕಂದಾಯ). 





ಭಾಗ - ೪-ಎ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ೮೩೧ 





LAW SECRETARIAT 
NOTIFICATION No. LAW 3641 LCM 2003, Bangalore, Dated: 16th September 2003 

In exercise of the powers conferred by the Sub-section (8) of Section 24 of the Code of Criminal 
Procedure 1979 (Central Act No. 2 of 1974, as amended by the Code of Criminal Procedure (Amendment 
Act 1978) and Rule 30 of the Karnataka Law Officers (Appointment & Conditions of Services, Rule 1977, 
Sri B. Venkata Rao, Retired Joint Director of Prosecutions is appointed as Special Public Prosecutor to 
conduct Commercial Street Police Station Crime No. 101/ 2003. 

By order and in the name of the Governor of Karmataka, 
೧.೧.1018 K. 5. MATTUR 
l/c Asst. Solicitor and Ex. Officio, 
Under Secretary to Government, Law Department (LIT. 1). 
ADDENDUM No. LAW 1685 LCM 1994 (P), Bangalore, Dated: 11th September 2003 

In the Notification of even number dated 4-9-2003, after the words and figures (Crl. C. C. No. 
18286 / 94) the following words shall be inserted " and C. C. No. 5406/95 on the file of the || Additional 
Metropolitan Magistrate Bangalore." 

By order and in the name of the Governor of Kamataka, 
P.R. 1019 K. B. MATTUR 
l/c Asst. Solicitor and Ex. Officio, 
Under Secretary to Government, Law Department (LIT. 1). 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 21 SCA 2003, Bangalore, Dated: 3rd September 2003 

The draft of the following rules further to amend the Karnataka Civil Services (Appointment of the 
Family Member of Persons Deceased in Communal Clashes on Compassionate Grounds) (Special) 
Rules, 1993, which the Government of Karnataka proposes to make in exercise of the powers conferred 
by sub-section (1) of Section 3 read with Section 8 of the Karnataka State Civil Services Act, 1978 
(Karmataka Act 14 of 1990) is hereby published as required by Clause (a) of sub-section (2) of section 3 of 
the said Act for the information of persons likely to be affected thereby and notice is hereby given that the 
said draft will be taken into consideration after fifteen days from the date of its publication in the Official 
Gazette. 

Any objection or suggestion which may be received by the State Government from any person 
with respect to the said draft before the expiry of the period specified above will be considered by the 
State Government. Objections and suggestions may be addressed to the Principal Secretary to 
Government, Department of Personnel and Administrative Reforms, 2nd Floor, Vidhana Soudha, 
Bangalore- 560 001. 

DRAFT RULES 

1. Title and commencement:- (1) These Rules may be called the Karnataka Civil Services 
(Appointment of the Family Member of persons Deceased in Communal Clashes on Compassionate 
Grounds) (Special) (Amendment) Rules, 2003. 

(2) They shall come into force from the date of their publication in the Official Gazette. 

2. Amendment of Rule 4:- In rule 4 of the Karnataka Civil Services (Appointment of the Family 
Member of persons Deceased in Communal Clashes on Compassionate Grounds) (Special) Rules, 1993 
(hereinafter referred to as the said rules),- 

(i) for sub-rule (2), the following shall be substituted, namely:- 

"(2) On receipt of such application, the Deputy Commissioner shall verify the particulars of the 
application with reference to facts and after satisfying himself that the applicant is entitled for appointment 
under these rules forward it within three months from the date of receipt to any Head of Department 
where there is a vacancy to be filled in the category along with his recommendations." 

(ii) Sub-rule (3) shall be omitted, 

(iii) for sub-rule (4), the following shall be substituted, namely:- 

"(4)The Head of the Department shall on receipt of the application from the Deputy 
Commissioner, appoint the applicant after satisfying himself upon such enquiry as he may consider 
necessary, that the candidate is eligible in all respects, for such appointment." 

3. Amendment of Rule 5:- In rule 5 of the said Rules, for sub-rule (1), the following shall be 
substituted, namely:- 

1(1) The Deputy Commissioner of each district shall maintain a register in Form "8" and shall 
enter the details of his recommendations in respect of the applications forwarded to the Heads of 
Departments and while recommending for appointment, he shall also certify that no application of any 
other member of the family of the applicant has been recommended earlier for appointment under these 
rules." 

4. Amendment of Form "B":- In Form "ಔ' of the said rules, in the heading, for the words, 
"concerned Divisional Commissioner", the words "the Head of the Department" shall be substituted. 

By order and in the name of the Governor of Karmataka, 
P.R. 1020 P. K. BABU RAO 
Under Secretary to Government-l. 
Department of Personnel & Administrative Reforms (Service Rules). 


೮೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ಭಾಗ - ೪-ಎ 





HEALTH AND FAMILY WELFARE SECRETARIAT 
NOTIFICATION No. HFW 281 CGE 2003, Bangalore, Dated: 16th September 2003 

In exercise of the powers conferred by Sub-section (1) of Section 20 of the Prevention of Food 
Adulteration Act 1954 (Central Act 37 of 1954) and in partial Modification of Serial No. 1 of Notification No. 
HFW 33 BRT 86 (1), dated 8-9-1986 the Government of Karnataka, hereby authorise the Officer specified 
below for the purposes of the said sub-section. 

(1) “The Deputy Commissioner (Health), Bangalore Mahanagara Palike, Bangalore. 

By order and in the name of the Governor of Karnataka, 
P. R. 1021 C. S. JAGADISHAIAH 
Under Secretary to Government. Health and Family Welfare Dept. 


ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆನಾಸ 115 ಸಲಫ 2002 ಬೆಂಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್‌ 2003 
ಗ್ರಾಹಕರ ರಕ್ಷಣಾ ಕಾಯ್ದೆ, 1986ರ ಪ್ರಕರಣ 10 (2) ರ 1ನೇ ಪರಂತುಕದಲ್ಲಿ, ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ 
ಸಿ. ಶಿವಲಿಂಗಯ್ಯ, ಹಿಂದಿನ ಅಧ್ಯಕ್ಷರು, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ, ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು 
ನಗರ 1ನೇ ಅಪರ, ಬೆಂಗಳೂರು, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ದಿನಾಂಕ: 7-6-2005 ರವರೆಗೆ (ಸದರಿ 
ದಿನಾಂಕವೂ ಸೇರಿ) ಅಥವಾ ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ, ಅಲ್ಲಿಯವರೆಗೆ ಬೆಂಗಳೂರು ಗ್ರಾಮಾಂತರ 
ಹಾಗೂ ಬೆಂಗಳೂರು ನಗರ 1ನೇ ಅಪರ ಜಿಲ್ಲಾ ಗ್ರಾಹಕರ ವೇದಿಕೆಯ ಅಧ್ಯಕ್ಷರಾಗಿ ಮರುನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1022 ಎ. ಎಸ್‌. ವಿಶ್ವೇಶ್ವರಯ್ಯ 
ಪೀಠಾಧಿಕಾರಿ, ಆಹಾರ-3 ಶಾಖೆ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ಆನಾಸ 115 ಸಲಫ 2003 ಬೆಂಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್‌ 2003 
ಗ್ರಾಹಕರ ಹಿತರಕ್ಷಣಾ ಅಧಿನಿಯಮ, 1986ರ (ಕೇಂದ್ರ ಅಧಿನಿಯಮ 68/ 86) ಪ್ರಕರಣ 10 ಮತ್ತು ಕರ್ನಾಟಕ ಗ್ರಾಹಕರ ರಕ್ಷಣಾ 
ನಿಯಮಗಳು, 1988 ರ ನಿಯಮ 3ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎನ್‌. ಎನ್‌. ಧಾರವಾಡಕರ್‌, ಜಿಲ್ಲಾ 
ನ್ಯಾಯಾಧೀಶರು, ಹಾಲಿ ಪೀಠಾಧಿಕಾರಿ, ವಕ್ಫ್‌ ಟ್ರಿಬ್ಯುನಲ್‌, ಗುಲ್ಬರ್ಗಾ, ಇವರನ್ನು ಬಾಗಲಕೋಟೆ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ 
ವೇದಿಕೆಯ ಅಧ್ಯಕ್ಷರ ಸ್ಥಾನಕ್ಕೆ ಪೂರ್ಣಕಾಲದ ಅಧ್ಯಕ್ಷರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1023 ಎ. ಎಸ್‌. ವಿಶ್ವೇಶ್ವರಯ್ಯ 
ಪೀಠಾಧಿಕಾರಿ, ಆಹಾರ-3 ಶಾಖೆ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
URBAN DEVELOPMENT SECRETARIAT 
NOTIFICATION No. UDD 169 AHD 2003, Bangalore, Dated: 17th September 2003 
Government are pleased to extend the last date for payment of property tax due with rebate for 
the years 2002-2003 and 2003-2004 payable under the provisions of Karnataka Municipal Corporations 
(Amendment Act) 2003, upto 31st October, 2003. 
By order and in the name of the Governor of Karnataka, 


P.R. 1024 J. RAGHAVENDRACHAR 
Under Secretary to Government, Urban Development Department. 


ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 121 ಸಿಎನ್‌ಎಸ್‌ 2001, ಬೆಂಗಳೂರು, ದಿನಾಂಕ: 6ನೇ ಸೆಪ್ಟೆಂಬರ್‌ 2003 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 121 ಸಿಎನ್‌ಎಸ್‌ 2001, ದಿನಾಂಕ: 20.3.2001ರಲ್ಲಿ ಮಂಡ್ಯ ಜಿಲ್ಲೆ ಮತ್ತು 
ತಾಲ್ಲೂಕಿನ ಗೊರವಾಲೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ., ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಜಿ. ಕೆ. ವೆಂಕಟೇಶ್‌ ಬಿನ್‌ 
ಕಾಳೇಗೌಡ, ಗೊರವಾಲೆ, ದುದ್ದ ಹೋಬಳಿ ರವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 29ರ ಉಪ ಕಲಂ (1ರ ಮೇರೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಜಿ. ಹೆಚ್‌. ಪುಟ್ಟಸ್ವಾಮಿ ಬಿನ್‌ ಹೊನ್ನಯ್ಯ ಇವರನ್ನು ಮಂಡ್ಯ ತಾಲ್ಲೂಕಿನ 
ಗೊರವಾಲೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ. ಗೊರವಾಲೆ, ಇದರ ಆಡಳಿತ ಮಂಡಳಿಯ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೂ ನಾಮ ನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1026 ಆರ್‌. ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


